ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : ಕ 
ಉತ್ತರಿಸಬೇಕಾದ ದಿನಾಂಕ :17.09,2021. 
ಸದಸ್ಯರ ಹೆಸರು ಶ್ರೀ ಕೆ.ಟಿ. ಶ್ರೀಕಂಠೇಗೌಡ ಪದವೀಧರರ ಕ್ಷೇತ) | 
' ಮಾನ್ಯ ರೇಷ್ಮೆ ಯುವ ಸಬಲೀಕರಣ ಮತ್ತು 
ಉತ್ತರಿಸುವ ಸಚಿವರು 4 ಕ್ರೀಡಾ ಸಚಿವರು 
ಕ್ರಸ ಪ್ರಶ್ತೆ ಬ ಉತ್ತರ | 
ಅ) ಯುವ ಸಬಲೀಕರಣ ಮತ್ತು. ಕ್ರೀಡಾ |ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯಲ್ಲಿ ಮಂಜೂರಾಗಿರುವ ಕಲಾಖೆಯಲ್ಲಿ ಒಟ್ಟು 257 ಹುದ್ದೆಗಳು 
ಮ್ತು ಹುದ್ಮೆಗಳೆಷ್ಟು: .. ಮಂಜೂರಾಗಿರುತ್ತವೆ. 
1] ಈ ದರ ಭರ್ತಿಯಾದ ಮಂಜೂರಾದ ಇ ಹುದ್ದೆಗಳ 
ಹುದ್ದೆಗಳೆಷ್ಟು; ಖಾಲಿ ಹುದ್ಮೆಗಳು . ಭರ್ತಿಯಾಗಿದ್ದು, 151 ಹುದ್ದೆಗಳು 
ಹುದ್ದೆಗಳೆಷ್ಟು(ವಿವರ " " ಖಾಲಿ ಇರುತ್ತವೆ. ವಿವರಗಳನ್ನು 


ನಗಿಸುಬುದು ಅನುಬಂಧದಲ್ಲಿ ಒದಗಿಸಿದೆ. 

ಇ) ಖಾಲಿ ಹುದ್ದೆಗಳನ್ನು ಯಾವಾಗ ಇಲಾಖೆಯಲ್ಲಿ" ಖಾಠಿ ಇರುವ ಹುದ್ಮೆಗಳನ್ನು 
ಭರ್ತಿ ಮಾಡಲಾಗುವುದು? (ವಿವರ ಭರ್ತಿ: ಮಾಡಲು ಕೆಳಕಂಡ ಕ್ರಮ | 
ಒದಗಿಸುವುದು) . ವಹಿಸಬಲಾಗಿದೆ:- i 


* ಗುಂಪು "ಬಿ' ವೃಂದದ ಸಹಾಯಕ: 
"ನಿರ್ದೇಶಕರ ೦1 (ಒಂದು) ನೇರ 
ನೇಮಕಾತಿ ಹುದ್ದೆಗಳನ್ನು ಭರ್ತಿ 
ಮಾಡುವ ಬಗ್ಗೆ ಸಿಆಸು ಇಲಾಖೆಗೆ 
ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ. . 

* ದ್ವಿತೀಯ ದರ್ಜಿ ಸಹಾಯಕರ ೧ 
(ಏರಡು) ಹುದ್ದೆಗಳನ್ನು: ಸಹಾಯಕ 
ಗ್ರಂಥಪಾಲಕರ 01 (ಒಂದು): 
ಹುದ್ದೆಯನ್ನು ಹಾಗೂ ವಾಹನ 
ಚಾಲಕರ 0 (ಮೂರು) ನೇರ ನೇಮಕಾತಿ 
ಹುದ್ಮೆಯಲ್ಲಿ 01 (ಒಂದು) ಹುದ್ದೆಯನ್ನು 
ಭರ್ತಿ ಮಾಡಲು ಕರ್ನಾಟಕ 
ಲೋಕಸೇವಾ ಆಯೋಗಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. 

* ಇನ್ನುಳಿದಂತೆ ಖಾಲಿ ಇರುವ 02 
ಬರಡು) ವಾಹಸ ಚಾಲಕರ ಹುದ್ಮೆಗಳ 
ಎದಯರಾಗಿ ಹೊರಗುತ್ತಿಗೆ ಆಧಾರದ 

" - ; ಮೇರೆಗೆ ವಾಹನ ಚಾಲಕರ ಸೇವೆಯನ್ನು 


ವ 


? ಇಲಾಖೆಯಲ್ಲಿ ಖಾಲಿ ಇರುವ ಗುಂಪು 'ಸಿ' 


ವೃಂದದ ಪ್ರಥಮ ದರ್ಜಿ ಸಹಾಯಕರು, 
ಶೀಘ್ರಲಿಪಿಗಾರರು, . ದ್ವಿತೀಯ , ದರ್ಜೆ 
ಸಹಾಯಕರು, ಬೆರಳಚ್ಚುಗಾರರ ನೇರ 
ನೇಮಕಾತಿ ಹುದ್ದೆಗಳನ್ನು ಮತ್ತು 
ಗುಂಪು 'ಡಿ' ವೃಂದದ ಹುದ್ದೆಗಳನ್ನು 


ಅನುಕಂಪದ ಆಧಾರದ ಮೇರೆಗೆ ಭರ್ತಿ 


ಮಾಡುವ ಸಂಬಂಧ ಅಭ್ಯರ್ಥಿಗಳನ್ನು 


'ಹಂಚಿಕೆ ಮಾಡಲು ಕೋರಿ ಬೆಂಗಳೂರು, 


ಮೈಸೂರು, ಕಲ್ಬುರ್ಗಿ ಮತ್ತು ಬೆಳಗಾವಿ 
ವಿಭಾಗದ ಪ್ರಾದೇಶಿಕ ಆಯುಕೆರಿಗೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತೆದೆ. 


ಖಾಲಿ ಇರುವ ಮುಂಬಡ್ತಿ ಹುಡ್ಕ್ಮಗಳನ್ನು 
: ಅರ್ಹ ಅಭ್ಯರ್ಥಿಗಳು ಲಭ್ಯವಾದ... 


ಕೂಡಲೇ - ನಿಯಮಾನುಸಾರ 'ಭರ್ತಿ 
ಮಾಡಲಾಗುತ್ತಿದೆ. ಸ 


ವೈಎಸ್‌ಡಿ/ಇವೈಡಬ್ಲೂೂ/147/2021. 


p 
Hf. 


(ಡಾ।| ಕೆ. ಸಿ. ನಾರಾಯಣಗೌಡ) 
ರೇಷ್ಮೆ, ಯುವ ಸಬಲೀಕರಣ ಮತ್ತು 


ಕ್ರೀಡಾ ಸಚಿವರು 


ಚುಕ್ಕೆ ಗುರುತಿಲ ದ ಪ್ರಶ್ನೆ ಸಂಖ್ಯೆ: 736ರ ಅನುಬಂಧ 


re 


ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಮಂಜೂರಾದ, ಕಾರ್ಯ ನಿರ್ವಹಿಸುತಿ ರುವ, ಖಾಲಿ 


ಎ 


ಇರುವ ಹುದ್ದೆಗಳ ವಿವರ ದಿ:09-09-2021 ರಲ್ಲಿದ ೦ತೆ. 


ರ W 
ಪ್ರಸ್ತುತ ಕಾರ್ಯ ಖಾಲಿ ಇರುವ 
ಕುಸ ಹುದ್ದೆಯ ಹೆಸರು ಮಂಜೂರಾದ ನಿರ್ವಹಿಸುತ್ತಿರುವವರ | ಹುದ್ದೆಗಳ 
ಎ ಸಂಖ್ಯೆ ಸಂಖ್ಯೆ 
1 ಆಯುಕರು 1 1 0 
2 ಜಂಟಿ ನಿರ್ದೇಶಕರು 2 2 0 
3 | ಉಪನಿರ್ದೇಶಕರು 7 2 5 
p ಸಹಾಯಕ ಕಾರ್ಯಪಾಲಕ P 1 0 
ಅಭಿಯಂತರರು | | 
5; | ಸಹನಿಯಕ ನಿರ್ದೇಶಕರು 28 21 y | - 
7 ‘| ಲೆಕ್ಕಾಧಿಕಾರಿಗಳು 1 1 0_ | 
8 ಮುಖೋಪಾಧ್ಯಾಯರು 2 1 1 | 
೨ | ಹಿರಿಯಗ್ರಂಥಪಾಲಕರು 1 1 'o 
10 | ಸಹಾಯಕ } 
ಅಭಿಯಂತರರು(ಸಿವಿಲ್‌ L 0 1 
“11 | ಸಹಾಯಕ | 0 1 
ಅಭಿಯಂತರರು (ಎಲೆಕ್ಟಿಕಲ್‌) 
2 | ಲೆಕ್ಕಾಧೀಕ್ಷಕರು 2° 1 1 
13 | ಗ್ರಂಥಪಾಲಕರು 2 1 1 
4 | ಅಧೀಕ್ಷಕರು 34 13 21 
5 | ತರಬೇತುದಾರರು 12 0 12 
16. | ಉಪ ಸಂಪಾದಕರು 1 0 1 
7 |8ರಿಯ 1 0 
ಅಭಿಯಂತರರು(ಸಿವಿಲ್‌) 1 
18 | ಪದವೀಧರ ಶಿಕ್ಷಕರು 7 2 5 
19 [ಸಹ ಶಿಕ್ಷಕರು(ಣೊಲಿಗೆ) 1 0 1 
20 | ಸಹಾಯಕ ಗ್ರಂಥಪಾಲಕರು” 2 0 > 
21 | ಶೀಘಿಲಿಪಿಗಾರರು 6 3 3 
22. [ಪ್ರಥಮ ದರ್ಜೆ ಸಹಾಯಕರು 14 9 5 
23 | ತರಬೇತುದಾರರು 1 1 9 
24 | ದಿತೀಯ ದರ್ಜ ಸಹಾಯಕರು 41° 20 21 
25 | ದತ್ತಾಂಶ ನಮೂದು ಸಹಾಯಕ 6 2 § 4 
26 | ವಾಹನ ಚಾಲಕರು 4 1 3 
27 | ಲಿಫ್ಟ್‌ ಅಟೆಂಡರ್‌ 2 0 2 
28 | ಅಟೆಂಡರ್‌/ಮಾರ್ಕರ್‌ 76 23 53 
ಒಟ್ಟು 257 106 151 


